A 
ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 
ದಿನಾಂಕ: 19-03-2021 ಪ್ರಶ್ನೆ ಸಂಖ್ಯೆ: 235 (1776) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಮತಿ ಭಾರತಿ ಶೆಟ್ಟಿ (ನಾಮ ನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 19-03-2021 
ಉತ್ತರಿಸುವ ಸಚಿವರು: ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು 
ವಿಷಯ:  ವೋಲಾ ಉಬರ್‌ ಟ್ಯಾಕ್ಸಿ ಸೇವೆಗಳ ಕುರಿತು 
(ಅ) ಪೋಲಾ, ಉಬರ್‌ ಟ್ಯಾಕ್ಸಿ ಸೇವೆಗಳು ಜನತೆಗೆ ಲಭ್ಯವಿದ್ದು, ಸದರಿ ಟ್ಯಾಕ್ಸಿಗಳಾಗಿ ಓಡಿಸಲು 
ವಾಹನ ಹೊಂದಿರುವವರು ಸದರಿ ಸಂಸ್ಥೆಗೆ ಎಷ್ಟು ಪ್ರಮಾಣದಲ್ಲಿ ಕಮಿಷನ್‌ 


ನೀಡುತ್ತಿರುತ್ತಾರೆ ಹಾಗೂ ಎಷ್ಟು ಸೇವಾ ಹಣವನ್ನು ಸಂಸ್ಥೆಯು ಸಂಗ್ರಹಿಸುತ್ತಿದೆ; (ಸಂಪೂರ್ಣ 
ವಿವರ ಒದಗಿಸುವುದು) 


(ಆ) ರಾಜ್ಯ ಸರ್ಕಾರ ಈ ರೀತಿ ವ್ಯವಸ್ಥೆಯನ್ನು ಸಹಕಾರಿ ತತ್ವದಲ್ಲಿ ರೂಪಿಸಲು ಅಗತ್ಯ 
ಮೂಲಭೂತ ಸೌಲಭ್ಯ ಹಾಗೂ ಆರ್ಥಿಕ ಸಹಕಾರ ಮತ್ತು ಅಗತ್ಯ ಸಾಪ್ಟವೇರ್‌ ರೂಪಿಸಲು 
ಸರ್ಕಾರ ಯೋಜನೆ ರೂಪಿಸುವುದೇ; 


(ಇ) ಹಾಗಿದ್ದಲ್ಲಿ, ಎಷ್ಟು ಶೀಘ್ರದಲ್ಲಿ ಮಾಡಲಾಗುತದೆ; ಇಲ್ಲದಿದ್ದಲ್ಲಿ, ಕಾರಣಗಳೇನು? 


